ಕರ್ನಾಟಕ ವಿಧಾನ ಪರಿಷತ್ತು 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 542 
02. ಮಾನ್ಯ ಸದಸ್ಯರ ಹೆಸರು : ಡಾ॥ ತೇಜಸ್ಥಿನಿ ಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
03. ಉತ್ತರಿಸುವ ದಿನಾಂಕ : 16-12-2021 
04. ಉತ್ತರಿಸುವ ಸಚಿವರು : ಗೃಹ ಸಚಿವರು 
ಕ್ರಸಂ. ಪ್ರಶ್ನೆ ಜಾ 


ಅ) 


ಉತ್ತ 
ಸ್‌ ಸಿಬ್ಬಂದಿ ೪ ಸ್‌ K ಲ್‌ 


ಮತ್ತು ಸ್ಥಾಯಿ ಆದೇಶ ಸಂಖ್ಯೆ: 1017ರಲ್ಲಿ ಸಿಬ್ಬಂದಿಗಳು 
ಅಪರಾಧಗಳನ್ನು ತಡೆಯುವಲ್ಲಿ ಸಂಗ್ರಹಿಸಬೇಕಾಗಿರುವ 
ಗುಪ್ತ ಮಾಹಿತಿ ಮತ್ತು ಅವರು ಗಸ್ತಿನಲ್ಲಿ 
ನಿರ್ವಹಿಸಬೇಕಾದ ಕರ್ತವ್ಯಗಳು ಮತ್ತು 
ಬಾತ್ತಿದಾರರುಗಳನ್ನು ಮಾಡಿಕೊಳ್ಳುವ ವಿಧಾನಗಳು 
ಮತ್ತು ಆಧುನಿಕವಾಗಿ ಮೊಬೈಲ್‌ ಟವರ್‌ ಡಂಪ್‌, 
ಸಿಡಿಆರ್‌ ಅನಾಲಿಸಿಸ್‌ ಮತ್ತು ಸೈಬರ್‌ ಅಪರಾಧಗಳ 
ಬಗ್ಗೆ, ಐ.ಟಿ ಆಕ್ಸ್‌ ಮತ್ತು ಪತ್ರಿಕೆ-7ರಲ್ಲಿ ಅಪರಾಧ 
ಪತ್ತೆಗಾಗಿ ವೈಜ್ಞಾನಿಕ ಮತ್ತು ತಾಂತ್ರಿಕತೆಯ ಬಳಕೆಯ 
ವಿಷಯವನ್ನು ಮತ್ತು ಲಿಂಗ ಸಮಾನತೆ ಮತ್ತು 
ತಾರತಮ್ಯ ನಿಷೇಧದ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ. 


ಕವಾಗಿ ಅಪರಾಧ್‌'``'ತಡೌ `ಕಮಕ್ಕಾಗಿ 
ಸಿಬ್ಬಂದಿಗೆ ಯಾವ ರೀತಿಯ ಆಧುನಿಕ 
ತರಬೇತಿ ನೀಡಲಾಗುತ್ತಿದೆ : 


ಪಿಎಸ್‌ಐ ಪ್ರತಿ ಶಿಕ್ಷಣಾರ್ಥಿಗಳಿಗೆ ಅಪರಾಧ ತಡೆಗಟ್ಟುವ 
ಬಗ್ಗೆ ಅಪರಾಧ ತಡೆ ಎನ್ನುವ ವಿಷಯವನ್ನು 
ಅಳವಡಿಸಿಕೊಳ್ಳಲಾಗಿದೆ, ಈ ವಿಷಯಗಳಲ್ಲಿ 
ಬೀಟ್‌ಗಳನ್ನು ಜಾರಿ ಮಾಡಿ ಅಪರಾಧ ತಡೆಗಟ್ಟುವ ಬಗ್ಗೆ 
ಈ-ಬಿಟ್‌ ಅಳವಡಿಸಿಕೊಳ್ಳುವ ಬಗ್ಗೆ ಕರ್ನಾಟಕ 
ಸಾರ್ವಜನಿಕ ಸುರಕ್ಷತಾ ಅಧಿನಿಯಮ 2017ರ ಪ್ರಕಾರ 
ಸಾರ್ವಜನಿಕರು ಸಿಸಿಟಿವಿ ಅಳವಡಿಸಿಕೊಂಡು ಅಪರಾಧ 
ತಡೆಗಟ್ಟಲು ಕೈಗೊಳ್ಳುವ ಬಗ್ಗೆ ಮತ್ತು ಇತರೆ 
ಅಪರಾಧಗಳನ್ನು ತಡೆಗಟ್ಟಲು ಕಾನೂನು ಅಡಿಯಲ್ಲಿ 
ಕೈಗೊಳ್ಳುವ ಮುಂಜಾಗೃತ ಕ್ರಮಗಳ ಬಗ್ಗೆ ವಿಸ್ತಾರವಾದ 
ತರಬೇತಿಯನ್ನು ನೀಡಲಾಗುತ್ತದೆ, ಹಾಗೂ ಆಧುನಿಕ 
ಶಸ್ತಾಸ್ತಗಳನ್ನು ಉಪಯೋಗಿಸುವ ಬಗ್ಗೆ 
ಪ್ರಾಯೋಗಿಕವಾಗಿ ಗುಂಡು-ಗುರಿ ಅಭ್ಯಾಸವನ್ನು 
ಕಾಲಕಾಲಕ್ಕೆ ತರಬೇತಿ ಮುಖಾಂತರ ನೀಡಲಾಗುತ್ತಿದೆ. 


| ವಿಷಯಗಳ ಪಟ್ಟಿ ಕೆಳಕಂಡಂತಿರುತ್ತದೆ. 


1) 
2) 
3) 
4) 
5) 


Criminal Procedure Code 

Crime Detection & Investigation-l 
Crime Detection & Investigation-ll 
Cyber Crime & Investigation 
Crime Simulation (Practical) 

6) Model Police Station (Practical) 
7) Moot Court (Practical) 

8) Scenario Based Training 


ಆ) | ನಾಗರೀಕರೊಂದಗ್‌ ಸೌಹಾರ್ದಯುತ |ನೇಮಕಗಾಳ್ಳವ ಸಿವಿಲ್‌ ಪೊಲೀಸ್‌ `ಕಾನ್ಸ್‌ಟೌಬರ್‌ಗಳ 
ನಡವಳಿಕೆ ಮಹತ್ವ ಕುರಿತು ಯಾವ ರೀತಿಯ | ಆಧುನಿಕ ಪಠ್ಯ ಕ್ರಮದಲ್ಲಿ ಸೈಕಾಲಜಿ ಮತ್ತು ಕ್ರಿ 'ಕಮಿನಾಲಜಿ 
ತರಬೇತಿಯನ್ನು ಪೊಲೀಸರಿಗೆ | ವಿಷಯದಲ್ಲಿ ಪೊಲೀಸರು ಸಾರ್ವಜನಿಕರೊಂದಿಗೆ, 
ನೀಡಲಾಗುತ್ತಿದೆ ಮಾದ್ಯಮದವರೊಂದಿಗೆ, ನಾಗರೀಕರೊಂದಿಗೆ ಮತ್ತು 

ಇತರೆ” ಇಲಾಖೆಯವರೊಂದಿಗೆ ಯಾವ ರೀತಿಯ 
ವರ್ತನೆ ಮಾಡಬೇಕೆಂದು ಒಟ್ಟು 50 ಗಂಟೆಗಳ 
ಪಠ್ಯಕ್ರಮವಿದ್ದು, ಹೊರಗಿನಿಂದ ನುರಿತ 


ಪ್ರಾಧ್ಯಾಪಕರುಗಳನ್ನು ಮತ್ತು ಮನ: ಶಾಸ್ತ್ರಜ್ಞರನ್ನು ಹಾಗೂ 
ಮನೋರೋಗ ವೈದ್ಯರನ್ನು ಕರೆಸಿ ತರಗತಿಗಳನ್ನು ಡಿ.ಜಿಪಿ 
ತರಬೇತಿ ರವರ ಮುಖಾಂತರ ನೀಡಲಾಗುತ್ತಿದೆ. 


ಬುನಾದಿ ತರಬೇತಿ ಅವಧಿಯಲ್ಲಿ ಪ್ರತಿ ಶಿಕ್ಷಣಾರ್ಥಿಗಳಿಗೆ 
ನಾಗರೀಕರೊಂದಿಗೆ ಸೌಹಾರ್ದಯುತವಾಗಿ 
ನಡೆದುಕೊಳ್ಳುವ ಬಗ್ಗೆ ಅತಿಥಿ ಉಪನ್ಯಾಸಕರುಗಳಿಂದ ಈ 
ಕೆಳಕಂಡ ವಿಷಯಗಳ ಕೌಶಲ್ಯ್ಕತೆಯ ಬಗ್ಗೆ ತರಬೇತಿ 
ಯನ್ನು ಸಹ ನೀಡಲಾಗುತ್ತಿದೆ. 


1) Soft Skill 

2) Body Language 

3) Communication Skill 

4) Stress Management 

5) Interactive Skill 

6) Multi Language Skill 

7) Mind Management Skill 

8) Behavior & Ethic towards public 

9) Public Behavior towards Senior 
Citizen, Children & Youth 

10)Peace Committee with 
Religious Institutions 


various 


ಇ) ಮಹಿಳೆಯರ "ಮೇಲಿನ ಷರಾ ಇಡ ಮಜಹರ ಮತ್ತು `'ಮಕ್ಕಳ "ಮೇಲಿನ ದೌರ್ಜನ್ಯಕ್ಕೆ 
Fee We, ಸಿಬ್ಬಂದಿಯ | ಸಂಬಂದಪಟ್ಟಂತೆ 1೦, POCS0, ಬಾಲ ಕಾರ್ಮಿಕ 
ಕಾರ್ಯ ಕ್ಷಮತೆ ಹೆಚ್ಚಿಸಲು ಹಾ ನ್ಯಾಯ ಮಂಡಳಿ, ಬಾಲ್ಯ ವಿವಾಹ ಕಾಯ್ದೆ, ವರದಕ್ಷಿಣೆ 
ವಿಶೇಷ ತರಬೇತಿ ಕಾರ್ಯಕ್ರಮ ನಿಷೇಧ ಕಾಯ್ದೆ ಇತ್ಯಾದಿ ವಿಷಯಗಳ ಬಗ್ಗೆ ಸಿವಿಲ್‌ 
ಹಮ್ಮಿಕೊಳ್ಳಲಾಗಿದೆ. ಪೊಲೀಸ್‌  ಕಾನ್ಸ್‌ಟೇಬಲ್‌ಗಳ ಪಠ್ಯ ಕ್ರಮದಲ್ಲಿ 

ವಿವರವಾಗಿ ತಿಳಿಸುತ್ತಿದ್ದು ನಂತರ ವಿವಿಧ ಸ್ಪಸಹಾಯ 
ಸಂಘಗಳ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾ 
ಬಾಲ ನ್ಯಾಯ ಮಂಡಳಿ, ಜಿಲ್ಲಾ ಸಾಂತ್ಸಾನ ಕೇಂದ್ರ 
ಮತ್ತು ಇತರೆ ಸಂಘ ಸಂಸ್ಥೆಗಳಿಂದ ಮುರಿತ 
ಉಪನ್ಯಾಸಕರುಗಳಿಂದ ತರಬೇತಿಯನ್ನು ನೀಡಲಾಗುತ್ತಿದೆ. | 

ಈ) ನ್ಯಾಯಾಲಯೆಗಳಲ್ಲಿ ಅಪರಾಧ ಸಿ ವರ್‌ ಪೌಪಷ್‌ ಕಾನ್ಸ್‌ ಚೀಬಲ್‌ಗಳ ಪಠ್ಯಕ್ರಮದ 
ಸಾಬೀತುಪಡಿಸುವ ನಿಟ್ಟಿನಲ್ಲಿ ಎಫ್‌.ಐ.ಆರ್‌ | ಪತ್ರಿಕೆ-5 ರಲ್ಲಿ ಸಿಆರ್‌ಪಿಸಿ ಕಲಂ 154 ರಿಂದ 176 
ಮತ್ತು ಚಾರ್ಜ್‌ ಶೀಟ್‌ ಬರೆಯುವಾಗ [ರವರೆಗೆ ಮತ್ತು ಭಾರತ ಸಾಕ್ಷ್ಯ ಅಧಿನಿಯಮದ ಸೆಕ್ಷನ್‌ 
ಕಾನೂನಿನ ನೈಪುಣ್ಯತೆ ಬಗ್ಗೆ ಠಾಣಾ|25, 26, 27, 32(1) 45 ಮತ್ತು ಮಹಿಳಾ ಮತ್ತು 
ಬರಹಗಾರರಿಗೆ (Ri) ವಿಶೇಷ ತರಬೇತಿ | ಮಕ್ಕಳ ಬಗ್ಗೆ ಇರುವ ವಿಶೇಷ ಮತ್ತು ಸ್ಥಳೀಯ 
ನೀಡಲಾಗುತಿದೆಯೇ 9 ಕಾನೂನುಗಳನ್ನು ಹಾಗೂ ಐಪಿಸಿ ದಂಡ ಸಂಹಿತೆಯ 

- ಇತ್ಯಾದಿಗಳ ಬಗ್ಗೆ ಮತ್ತು ತನಿಖೆಯನ್ನು ಕೈಗೊಳ್ಳುವ 
ವಿಧದ ಬಗ್ಗೆ ನುರಿತ ಹೊಲೀಸ್‌ ಅಧಿಕಾರಿಗಳು ಮತ್ತು 
ನುರಿತ ಸರ್ಕಾರಿ ಅಭಿಯೋಜಕರು ಮತ್ತು ಖಾಸಗಿ 
ವಕೀಲರುಗಳಿಂದ ಉಪನ್ಯಾಸವನ್ನು ನೀಡಲಾಗುತ್ತಿದೆ 
ಮತ್ತು ಅದಕ್ಕೆ ಸಂಬಂದಿಸಿದ ನಮೂನೆಗಳನ್ನು ಖುದ್ದಾಗಿ 
ಪೊಲೀಸ್‌ ಪ್ರಶಿಕ್ಷಣಾರ್ಥಿಗಳಿಂದಲೇ ಬರೆಯುವಂತಹ 
ಪ್ರಾಜೆಕ್ಟ್‌ ವರ್ಕ್‌ಗಳನ್ನು ನೀಡಲಾಗುತ್ತಿದೆ. 

MEN 
ಹೆಚ್‌ಡಿ 44 ಪಿಸಿಕ್ಕ್ಯೂ 2021 


(ಆರಗ ಜ್ಞಾನೇಂದ್ರ _/ * 
ಗೃಹ ಸಚಿವರು. 


